ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಕೈಮಗ್ಗ ಮತ್ತು ವಿದ್ಯತ್‌ ಮಗ್ಗಗಳನ್ನು ಅವಲಂಬಿಸಿರುವವರ ಬಗ್ಗೆ. 
ಶ್ರೀ ಬಿ.ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 


424 (570) ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಪ್ರಸ್ತುತ ಇರುವ ಕೈಮಗ್ಗ ಮತ್ತು ವಿದ್ಯುತ್‌ ಮಗ್ಗಗಳ ಸಂಖ್ಯೆ ಎಷ್ಟು; 
(ಆ) ಕೈಮಗ್ಗ ಮತ್ತು ವಿದ್ಯತ್‌ ಮಗ್ಗಗಳ ಕುಲಕಸುಬನ್ನು ಅವಲಂಬಿಸಿರುವವರ ಸಂಖ್ಯೆ ಎಷ್ಟು; 
(ಇ) ಇವರಿಗಾಗಿ ಸರ್ಕಾರ ಪ್ರತಿ ವರ್ಷ ಆಯವ್ಯಯದಲ್ಲಿ ಮೀಸಲಿರಿಸುತ್ತಿರುವ ಅನುದಾನವೆಷ್ಟು; 


(ಈ) ಈ ಅನುದಾನದಲ್ಲಿ ಹಮಿಹೊಂಡಿರುವ ಯೋಜನೆಗಳಾವುವು? 


